ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 29-03-2021 ಪ್ರಶ್ನೆ ಸಂಖ್ಯೆ: 1980 (2404) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಜಿ.ಓ.ಸಿ ಯಿಂದ ವಿಲೀನಗೊಳ್ಳದೇ ಬಾಕಿ ಉಳಿದಿರುವ ಸಿಬ್ಬಂದಿಗಳ ಬಗ್ಗೆ 


(ಅ) ವೃತ್ತಿ ಶಿಕಣ ಇಲಾಖೆ (ಜೆ.ಓ.ಸಿ)ಯಿಂದ ಇತರೆ ಇಲಾಖೆಗಳಿಗೆ 2011ರಲ್ಲಿ ವಿಲೀನಗೊಂಡ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; ಒಟ್ಟು ಎಷ್ಟು ಜನ ಸಿಬ್ಬಂದಿಗಳನ್ನು ವಿಲೀನಗೊಳಿಸಲಾಗಿದೆ ; 
ಯಾವ ಯಾವ ಇಲಾಖೆಗಳಿಗೆ ವಿಲೀನಗೊಳಿಸಲಾಗಿದೆ; (ಪ್ರತಿಯೊಬ್‌ಬರ ವಿವರವನ್ನು 
ಒದಗಿಸುವುದು) 


(ಆ) ವಿಲೀನಗೊಳಿಸದೆ ಬಾಕಿ ಉಳಿದುಕೊಂಡಿರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಮತ್ತು ಅವರು 
ಯಾರು ಯಾರು; ಈ ಸಿಬ್ಬಂದಿಗಳನ್ನು ವಿಲೀನಗೊಳಿಸದಿರುವುದಕ್ಕೆ ಕಾರಣವೇನು ; 


(ಇ) ವಿಲೀನಗೊಳಿಸದೆ ಬಾಕಿ ಉಳಿದಿರುವ ಸಿಬ್ಬಂದಿಗಳನ್ನು ವಿಲೀನಗೊಳಿಸುವ ಕುರಿತು 
ಸರ್ಕಾರದ ಸ್ಪಷ್ಟ ನಿಲುವೇನು; ಪ್ರಸ್ತಾವನೆ ಯಾವ ಹಂತದಲ್ಲಿದೆ; ಈ ಸಿಬ್ಬಂದಿಗಳಿಗೆ ಆಗಿರುವ 
ಅವ್ಯಾಯವನ್ನು ಸರಿಪಡಿಸುವ ಕುರಿತು ಸರ್ಕಾರ ಕೈಗೊಂಡ ಹಾಗೂ ಕೈಗೊಳ್ಳುತ್ತಿರುವ 
ಕ್ರಮಗಳಾವುವು? (ಸಂಪೂರ್ಣ ವಿವರವನ್ನು ಒದಗಿಸುವುದು) 


